p 
4 


ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [TOO 


ಸದಸ್ಯರ ಹೆಸರು “le Lo EE ಮಹಾಂತೇಶ ಮಲ್ಲಿಕಾರ್ಜುನ 
MT ಸಂಸ್ಥೆಗಳಿಂದ ಳಾದ ಅಣಾರುಸರಾದನ 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ನಾ ಮಾನ್ಯ ನಗರಾಭಿವೃದ್ಯ ಸಚಿವರ ಸಚಿವರು 


ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ರಸ್ತೆಗಳು 
ತೀರಾ ಹಾಳಾಗಿದ್ದು ರಸ್ತೆಗಳ ಗುಂಡಿಗಳಿಂದ 
ಅಪಘಾತಗಳಾಗಿ ಸಾರ್ವಜನಿಕರು ತೊಂದರೆ 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಹಾಗಿದ್ದಲ್ಲಿ, ಮಹಾನಗರಗಳ ವ್ಯಾಪ್ತಿಯಲ್ಲಿ ರಸ್ನೆಗಳ 
ಗುಂಡಿ ಮುಚ್ಚಲು ಮತ್ತು ಹಾಳಾದ ರಸ್ತೆಗಳನ್ನು 
ಅಭಿವೃದ್ಧಿಪಡಿಸಲು "ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು: 


ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ರಸ್ತೆಗಳ ಗುಂಡಿ 
ಮುಚ್ಚಲು ಮತ್ತು ಹಾಳಾದ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು 
ಸರ್ಕಾರದಿಂದ ಪ್ರತ್ಯೇಕವಾಗಿ ಅನುದಾನವನ್ನು ಒದಗಿಸುವುದಿಲ್ಲ. 
ರಸ್ತೆಗಳ, ಗುಂಡಿ ಮುಚ್ಚಲು ಮತ್ತು ಹಾಳಾದ ರಸ್ತೆಗಳನ್ನು 
ಸರಿಪಡಿಸಲು ಮಹಾನಗರ ಪಾಲಿಕೆಯು ತನ್ನ ಸ್ವಂತ 
ಸಂಪನ್ಮೂಲಗಳಿಂದ ಭರಿಸಬೇಕು ಮತ್ತು ಸರ್ಕಾರದ ವಿವಿಧ 
ಯೋಜನೆಯಡಿ ಯೋಜನೆಯ ಮಾರ್ಗಸೂಚಿಯಂತೆ ಮತ್ತು 
ಅನುದಾನ  ಲಭ್ಯತೆಗನುಗುಣವಾಗಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಅವಶ್ಯಕವಿರುತ್ತದೆ. 


ಮಹಾಶ್ನಗಾಂಧಿ ನಗರ ವಿಕಾಸ ಯೋಜನೆ: 


ರಾಜ್ಯದ 10 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 
ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸಲುಒಟ್ಟು 
ರೂ.1325.00 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. 
ಹುಭಳ್ಳಿ-ಧಾರವಾಡ, ಮೈಸೂರು, ಕಲಬುರ್ಗಿ ಮಹಾನಗರ 
ಪಾಲಿಕೆಗಳಿಗೆ ರೂ.150.00 ಕೋಟಿಗಳು ಹಾಗೂ ಮಂಗಳೂರು, 
ಶಿವಮೊಗ್ಗ, ತುಮಕೂರು, ದಾವಣಗೆರೆ, ವಿಜಯಪುರ, ಬಳ್ಳಾರಿ, 
ಬೆಳಗಾವಿ ಮಹಾನಗರ ಪಾಲಿಕೆಗಳಿಗೆ ರೂ.125.00 
ಕೋಟಿಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. ಸದರಿ 
ಯೋಜನೆಯಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು 
ಮಾರ್ಗ ಸೂಚಿಯನ್ನು ಹೊರಡಿಸಲಾಗಿದೆ. 


2 15ನೇ ಹಣಕಾಸುಆಯೋಗದಎನಾವಾವ —] 


l1 2020-21ನೇ ಸಾಲಿನ 15ನೇ ಹಣಕಾಸು ಆಯೋಗದ 
ಅನುದಾನದಡಿಯಲ್ಲಿ 10 ಮಹಾನಗರ ಫಾಲಕಿಗಳಣ 
ಬಿ.ಬಿ.ಎಂ.ಪಿ (ಹೊರತುಪಡಿಸಿ) ಹಂಚಿಕೆಯಾದ ಮುಕ್ತ 
ಅನುದಾನ ರೂ. 1555350 (ಹಂಚಿಕೆಯಾದ ಒಟ್ಟು 


ಟ 


ಮೊತ್ತದ ಶೇಕಡಾ 59 ರಷ್ಟು) ಲಕ್ಷಗಳನ್ನು 


ಮೀರದಂತೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು 

ಕೈಗೊಳ್ಳಲು ಮಾರ್ಗ ಸೂಚಿಯನ್ನು ಹೊರಡಿಸಾಗಿದೆ. 
2. 2021-22ನೇ ಸಾಲಿನ ಅನುದಾನದಡಿ ಹಂಚಿಕೆಯಾದ 

ಒಟ್ಟು ಮೊತ್ತದ ಶೇಕಡಾ 40ರಷ್ಟು ಅನುದಾನವು ಮುಕ್ತ 
ಅನುದಾನವಾಗಿದ್ದು, ಸದರಿ ಅನುದಾನದಲ್ಲಿ 
ಮಹಾನಗರಪಾಲಿಕಿಗಳುಿ ನಗರದ ಅವಶ್ಯಕತೆ 
ಗನುಗುಣವಾಗಿ ಹಾಗೂ ಅನುದಾನ 
ಲಭ್ಯತೆಗನುಗುಣವಾಗಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲು  ಮಾರ್ಗಸೂಟಿ 
ಹೊರಡಿಸಲಾಗಿದೆ. 2021-22ನೇ ಸಾಲಿಗೆ ರಾಜ್ಯದ 10 
ಮಹಾನಗರ ಪಾಳಿಕೆಗಳಿಗೆ ಬಿ.ಬಿ.ಎಂ.ಪಿ 
(ಹೊರತುಪಡಿಸಿ) ಮುಕ್ಕ ಅಸುಬಾನ ಒಟ್ಟು 
ರೂ.9249.20 ಲಕ್ಷ ಹಂಚಿಕೆಯಾಗಿದ್ದು, ಮೊದಲನೆಯ 
ಕಂತಿನ ಅನುದಾನ ರೂ.4624.60 ಲಕ್ಷಗಳನ್ನು 
ಈವರೆಗೆ ಬಿಡುಗಡೆಗೊಳಿಸಲಾಗಿದಿ, 


ಅನುದಾನದಡಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 


ಷ ಅನುದಾನದಡಿ 165.00 ಲಕ್ಷಗಳನ್ನು ಕಾಯ್ಕಿರಿಸಿದ್ದು [4] 


[¥\ 


ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು 1 ಕಾಮಗಾರಿ 
ಪೂರ್ಣಗೊಂಡಿದ್ದು ರೂ. 141.32 ಲಕ್ಷಗಳು ವೆಚ್ಚವಾಗಿರುತ್ತದೆ. 


2018-19 ಸೇ ಸಾಲಿನಲ್ಲಿ ವಿಜಯಪುರ ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ 500.00 ಲಕ್ಷಗಳನ್ನು 
ಕಾಯ್ದಿರಿಸಿದ್ದು 1 ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು | 
ಕಾಮಗಾರಿ ಪೂರ್ಣ ರೂ. 499.50 ಲಕ್ಷಗಳು 
ವೆಚ್ಚವಾಗಿರುತ್ತದೆ. ವಿವರಗಳನ್ನು ಅನುಬಂಧ-01ರಲ್ಲಿ ಲಗತ್ತಿಸಿದೆ. 


3. (8) 2019-20ನೇ ಸಾಲಿನ ವಿಶೇಷ ಅನುದಾನ 


2019-20 ನೇ ಸಾಲಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ಎಸ್‌.ಎಫ್‌.ಸಿ 
ವಿಶೇಷ ಅನುದಾನದಡಿ ರೂ. 2500.00 ಲಕ್ಷಗಳನ್ನು 
ಕಾಯ್ದಿರಿಸಿದ್ದು 37 ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದ್ದು 
9 ಕಾಮಗಾರಿ ಪೂರ್ಣಗೊಂಡಿದ್ದು 28 ಕಾಮಗಾರಿಗಳು 


ಪ್ರಗತಿಯಲ್ಲಿರುತ್ತದೆ. ಅನುದಾನ ಬಿಡುಗಡೆಗೊಂಡಿರುವುದಿಲ್ಲ. 


2019-20 ನೇ ಸಾಲಿನಲ್ಲಿ ದಾವಣಗೆರೆ ಮಹಾನಗರ 
ಪಾಲಿಕೆ . ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ ರೂ. 133250 
ಲಕ್ಷಗಳನ್ನು ಕಾಯ್ದಿರಿಸಿದ್ದು 16 ಕಾಮಗಾರಿ ಕೈಗೊಳ್ಳಲು ಕ್ರಮ 
ವಹಿಸಲಾಗಿದ್ದು 16 ಕಾಮಗಾರಿ ಪೂರ್ಣಗೊಂಡಿದ್ದು ರೂ. 
1189.29 ಲಕ್ಷಗಳು ವೆಚ್ಚವಾಗಿರುತ್ತದೆ. 


2019-20 ಸೇ ಸಾಲಿನಲ್ಲಿ ಕಲಬುರಗಿ ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ ರೂ. 459.00 
ಲಕ್ಷಗಳನ್ನು ಕಾಯ್ದಿರಿಸಿದ್ದು 21 ಕಾಮಗಾರಿ ಕೈಗೊಳ್ಳಲು ಕ್ರಮ 
ವಹಿಸಲಾಗಿದ್ದು 18 ಕಾಮಗಾರಿ ಪೂರ್ಣಗೊಂಡಿದ್ದು 3 
ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ರೂ. 23248 ಲಕ್ಷಗಳು 
ವೆಚ್ಚವಾಗಿರುತ್ತದೆ. 


2019-20 ನೇ ಸಾಲಿನಲ್ಲಿ ಮಂಗಳೂರು ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ ರೂ. 1411.63.00 
ಲಕ್ಷಗಳನ್ನು ಕಾಂಯ್ದಿರಿಸಿದ್ದು 239 ಕಾಮಗಾರಿ ಕೈಗೊಳ್ಳಲು ಕಮ 
ವಹಿಸಲಾಗಿದ್ದು 208 ಕಾಮಗಾರಿ ಪೂರ್ಣಗೊಂಡಿದ್ದು 22 


ಇ) 


ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳ 
ಗುಂಡಿ ಮುಚ್ಚಲು ಮತ್ತು ರಸ್ತೆಗಳ ಅಭಿವೃದ್ಧಿ ಪಡಿಸಲು 
ಸರ್ಕಾರ ಒದಗಿಸಿದ ಅನುದಾನವೆಷ್ಟು: ಬಳಕೆಯಾದ 
ಅನುದಾನವೆಷ್ಟು: 


ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು 


ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಟೆಂಡರ್‌ ಹಂತದಲ್ಲಿ 9] 
ಇರುತ್ತದೆ ರೂ. 814.12 ಲಕ್ಷಗಳು ವೆಚ್ಚವಾಗಿರುತ್ತದೆ. 


2019-20 ನೇ ಸಾಲಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ಎಸ್‌.ಎಫ್‌.ಸಿ 
ವಿಶೇಷ ಅನುದಾನದಡಿ ರೂ. 287290 ಲಕ್ಷಗಳನ್ನು 
ಕಾಯ್ದಿರಿಸಿದ್ದು 101 ಕಾಮಗಾರಿ ಕೈಗೊಳ್ಳಲು ಕ್ರಮ 
ವಹಿಸಲಾಗಿದ್ದು 101 ಕಾಮಗಾರಿ ಪೂರ್ಣಗೊಂಡಿದ್ದು 
ರೂ. 2152.68 ಲಕ್ಷಗಳು ವೆಚ್ಚವಾಗಿರುತ್ತದೆ. 


2019-20 ನೇ ಸಾಲಿನಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ಎಸ್‌.ಎಫ್‌.ಸಿ 
ವಿಶೇಷ ಅನುದಾನದಡಿ ರೂ. 362.00 ಲಕ್ಷಗಳನ್ನು ಕಂಯ್ದಿರಿಸಿದ್ದು 
25 ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದ್ದು 18 
ಕಾಮಗಾರಿ ಪೂರ್ಣಗೊಂಡಿದ್ದು 7 ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತದೆ ರೂ. 270.80 ಲಕ್ಷಗಳು ವೆಚ್ಚವಾಗಿರುತ್ತದೆ. 


2019-20 ನೇ ಸಾಲಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ಎಸ್‌.ಎಫ್‌.ಸಿ 
ವಿಶೇಷ ಅನುದಾನದಡಿ ರೂ. 1500.0 ಲಕ್ಷಗಳನ್ನು 
ಕಾಯ್ದಿರಿಸಿದ್ದು 1 ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದ್ದು 
1 ಕಾಮಗಾರಿ ಪೂರ್ಣಗೊಂಡಿದ್ದು ರೂ. 1500.00 ಲಕ್ಷಗಳು 
ವೆಚ್ಚವಾಗಿರುತ್ತದೆ. 


2019-20 ನೇ ಸಾಲಿನಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ | 
ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ಎಸ್‌.ಎಫ್‌.ಸಿ 
ವಿಶೇಷ ಅನುದಾನದಡಿ ರೂ. 4000 ಲಕ್ಷಗಳನ್ನು 
ಕಾಯ್ದಿರಿಸಿದ್ದು 1 ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದ್ದು 
1 ಕಾಮಗಾರಿ ಫಪ್ರಗತಿಯಲ್ಲಿರುತ್ತದೆ. ರೂ. 363.04 ಲಕ್ಷಗಳು 
ವೆಚ್ಚವಾಗಿರುತ್ತದೆ. ಅನುಬಂಧ-02ರಲ್ಲಿ ಲಗತ್ತಿಸಿದೆ. 


ಸರ್ಕಾರದಿಂದ ವಿವಿಧ ಯೋಜನೆಯಡಿ ಬಿಡುಗಡೆಯಾದ 


ಕೈಗೊಳ್ಳಲಾಗಿದೆ. ವಿವರ ಈ ಕೆಳಗಿನಂತೆ: 


) ರೂ. 10000 ಕೋಟಿ ನಗರೋತ್ಥಾನ ಹಂತ-3ರ 
ಯೋಜನೆಯಡಿ  ರಸ್ನೆಗಳ ಅಭಿವೃದ್ಧಿಗಾಗಿ ರೂ.4351.75 
ಲಕ್ಷಗಳು ಹಂಚಿಕೆಯಾಗಿದ್ದು ರೂ 4229.56 ಲಕ್ಷಗಳು 
ಖರ್ಚಾಗಿರುತ್ತದೆ. ವಿವರಗಳನ್ನು ಅನುಬಂಧ-03ರಲ್ಲಿ ಲಗತ್ತಿಸಿದೆ. 


ON 
2) ರೂ. 100.00 ಕೋಟಿ ವಿಶೇಷ ಅನುದಾನಯೋಜನೆಯಲ್ಲಿ 
ರಸ್ತೆ ಅಭಿವೃದ್ಧಿಗಾಗಿ ರೂ.2200 ಲಕ್ಷಗಳು 
ಹಂಚಿಕೆಯಾಗಿದ್ದು, ರೂ 1105.92 ಲಕ್ಷಗಳು ಖರ್ಚಾಗಿರುತ್ತದೆ. 


ವಿವರಗಳನ್ನು ಅನುಬಂಧ-04ರಲ್ಲಿ ನೀಡಿದೆ. 


3) ಮಹಾತ್ಮಾಗಾಂಧಿ ನಗರ ವಿಕಾಸ ಯೋಜನೆಯಡಿ ರಸ್ತೆಗಳ 
ಅಭಿವೃದ್ಧಿಗಾಗಿ ರೂ. 7324.99 ಲಕ್ಷಗಳು ಹಂಚಿಕೆಯಾಗಿರುತ್ತದೆ. 


4) ಬೆಳಗಾವಿ ಮಹಾನಗರ ಪಾಲಿಕೆಗಿ 2018-19 ನೇ ಸಾಲಿಗೆ 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ ರೂ. 2500.00 
ಲಕ್ಷಗಳು ಮಂಜೂರಾದ ಅನುದಾನದಡಿ 37 ಕಾಮಗಾರಿ 
ಕೈಗೊಳ್ಳಲು ಕ್ರಮ ವಹಿಸಲಾಗಿದ್ದು 9 ಕಾಮಗಾರಿ 
ಪೂರ್ಣಗೊಂಡಿದ್ದು 28 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. 


ಅನುದಾನ ಬಿಡುಗಡೆಗೊಂಡಿರುವುದಿಲ್ಲ. 


5) 2020-21ನೇ ಸಾಲಿನ 15ನೇ ಹಣಕಾಸಿನ ಸಾಮಾನ್ಯ ಮೂಲ 
ಅನುದಾನದಲ್ಲಿ ರೂ. 220.9 ಲಕ್ಷಗಳ 13 ರಸ್ಷೆಗಳ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಂಡು ರೂ. 15829 ಲಕ್ಷಗಳು 
ವೆಚ್ಚವಾಗಿರುತ್ತದೆ. ಅನುಬಂಧ-05 ರಲ್ಲಿ ಲಗತ್ತಿಸಿದೆ. 


6) 2021-22ನೇ ಸಾಲಿನ 15ನೇ ಹಣಕಾಸಿನ ಸಾಮಾನ್ಯ 
ಮೂಲ ಅನುದಾನದಲ್ಲಿ (ಮುಕ್ತ ಅನುದಾನ) ದಲ್ಲಿರೂ. 114.76 
ಲಕ್ಷಗಳ 5 ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾಯೋಜನೆ 
ಅನುಮೋದನೆಯಾಗಿದ್ದು, ಸದರಿ ಕಾಮಗಾರಿಗಳು ಟಿಂಡರ್‌ 
ಪ್ರಕ್ರಿಯೆಯಲ್ಲಿವೆ. ಅನುಬಂಧ-06ರಲ್ಲಿ ಲಗತ್ತಿಸಿದೆ. 


ಈ) [2021-22 ನೇ`ಸಾಲಿಗೆ ಚಳಗಾವ ಮಹಾನಗರದಲ್ಲಿ | 2021-22ನೇ ಸಾಲಿಗೆ ಚಳಗಾನ ವವ ಪಾಲಿಕೆಯಲ್ಲಿ 
ಎಲ್ಲೆಲ್ಲಿ ಯಾವ ರಸ್ತೆಗಳನ್ನು ಎಷ್ಟು ಅನುದಾನದಲ್ಲಿ | ವಿವಿಧ ಯೋಜನೆಗಳಡಿ ಕೈಗೊಳ್ಳಲಾದ ರಸ್ತೆಗಳ ವಿವರಗಳು ಈ 
ಅಭಿವೃದ್ಧಿ ಪಡಿಸಲಾಗಿದೆ.: (ವಿವರ ಒದಗಿಸುವುದು) ಕೆಳಕಂಡಂತಿವೆ; 


LL ಮಹಾತ್ಕಗಾಂಧಿ ನಗರ ವಿಕಾಸ ಯೋಜನೆಯಡಿ: 
ಸದರಿಯೋಜೆಯಡಿ ಒಟ್ಟು ರೂ.3159.93 ಲಕ್ಷಗಳ 24 ರಸ್ತೆ 
ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲಾ 
ಕಾಮಗಾರಿಗಳು ಟೆಂಡರ್‌ ಪ್ರಕ್ರಿಯೆಯಲ್ಲಿವೆ ವಿವರಗಳನ್ನು 


ಅನುಬಂಧ- 07ರಲ್ಲಿ ಲಗತ್ತಿಸಿದೆ. 


2 15ನೇ ಹಣಕಾಸಿನ ಆಯೋಗದ ಅನುದಾನ; 
2021-22 ನೇ ಸಾಲಿನ 15ನೇ ಹಣಕಾಸು ಆಯೋಗದ ಮುಕ್ತ 
ಅನುದಾನದಲ್ಲಿ ರೂ. 114.76 ಲಕ್ಷಗಳ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲಾ ಕಾಮಗಾರಿಗಳು 
ಟೆಂಡರ್‌ ಪ್ರಕ್ರಿಯೆಯಲ್ಲಿವೆ. ವಿವರಗಳನ್ನು ಅನುಬಂಧ -06ರಲ್ಲ 
ಲಗತ್ತಿಸಿದೆ. 


3. ಎಸ್‌.ಎಫ್‌.ಸಿ ಮುಕ್ತನಿಧಿ: 
ಬೆಳಗಾವಿ ಮಹಾನಗರ ಪಾಲಿಕೆಗೆ 2021-22 ನೇ ಸಾಲಿನ 
ಎಸ್‌.ಎಫ್‌.ಸಿ ಮುಕ್ತನಿಧಿಯಡಿ ರನ್ನೆ ಕಾಮಗಾರಿಗಳಿಗೆ 
ಅನುದಾನ ಕಾಯ್ದಿರಿಸಿಕೊಂಡಿರುವುದಿಲ್ಲ. 

ಬೆಳಗಾವಿ ಮಹಾನಗರಪಾಲಿಕೆಯಲ್ಲಿ ಹಾಳಾದ ರಸ್ತೆಗಳನ್ನು 
ಏಕಕಾಲದಲ್ಲಿ ಅಭಿವೃದ್ಧಿಪಡಿಸಲು ಅನುದಾನದ ಕೊರತೆ ಮತ್ತು 
ನಗರ ಸ್ವಂತ ಸಂಪನ್ಮೂಲದ ಕೊರತೆ ಇರುತ್ತದೆ ಸರ್ಕಾರದಿಂದ 
ಹಂಚಿಕೆಮಾಡಿ ಬಿಡುಗಡೆಗೊಳಿಸಲಾದ ಅನುದಾನದಿಂದ ಮತ್ತು 
ಮಹಾನಗರಪಾಲಿಕೆಯ ಸ್ವಂತ ಸಂಪನ್ಮೂಲಗಳಿಂದ ಹಂತ 
ಹಂತವಾಗಿ ನಗರದ ಅವಶ್ಯಕತೆಗನುಗುಣವಾಗಿ ಅಭಿವೃದ್ಧಿ 
ಪಡಿಸಲಾಗುವುದು. ಹಾಗೂ ಕೈಗೊಂಡ ಕಾಮಗಾರಿಗಳನ್ನು 
ಗುತ್ತಿಗೆ ಕಾಲವಧಿಯೊಳಗೆ ಪೂರ್ಣಗೊಳಿಸಲಾಗುವುದು. 


ಬೆಳಗಾವಿ ಮಹಾನಗರದಲ್ಲಿ '`'ಹಾಳಾದ ರಸ್ತೆಗಳನ್ನು 
ಯಾವ ಕಾಲಮಿತಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು? 
(ವಿವರ ಒದಗಿಸುವುದು) 


ಕಡತ ಸಂಖ್ಯೆ: ನಅಇ 541 ಎಸ್‌.ಎಫ್‌ ನಿ 2021 


ಬಿ. ಬ ರಾಜ) 
ನಗರಾಭಿವೃದ್ಧಿ ಸಚಿವರು 


VE. ieee, nen % 
H ey CN 
ಆಯಾದಿ k SNR 


